ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು :] ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು) 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |:1390 

ಉತ್ತರಿಸಬೇಕಾದ ದಿನಾ೦ಕ : | 15.09.2021 

ಉತ್ತರಿಸಬೇಕಾದ ಸಚಿವರು" - |: | ವಸತಿಮತ್ತು ಮೂಲಸೌಲಭ್ಯ ಅಭಿವ್ಯದ್ಧಿ ಸಜಿವರು 

ಕ ಪುಶ್ನೆ ಉತ್ತರ 

(ಅ) | ಗ್ರಾಮೀಣ ಪ್ರದೇಶಗಳಲ್ಲಿ ರಾಜ್ಯದಲ್ಲಿ ವಸತಿ ರಹಿತರಿಗೆ ಗ್ರಾಮೀಣ ಪುದೆಳಶದಲ್ಲಿ ವಸತಿ 


ನೀಡುವ ವಸತಿ | ಸೌಕರ್ಯ ಕಲ್ಪಿಸಲು ಈ ಕೆಳಗೆ ವಿವರಿಸಲಾಗಿರುವ ವಸತಿ 
ಯೋಜನೆಗಳು ಯಾವುವು; - ಯೋಜನೆಗಳನ್ನು: ಅನುಷ್ಠಾನಗೊಳಿಸಲಾಗುತ್ತಿದೆ. - 


ರಾಜ್ಯ ಪುರಸ್ಕೃತ ಯೋಜನೆಗಳು: 
1: ಬಸವ ವಸತಿ ಯೋಜನೆ 

2. ಡಾ. ಬಿ.ಆರ್‌. ಅಂಬೇಡ್ಕರ್‌ ವಸತಿ ಯೋಜನೆ (ಗ್ರಾಮೀಣ) 
3. ದೇವರಾಜು ಅರಸು ವಸತಿ ಯೋಜನೆ (ಗ್ರಾಮೀಣ) 


ಕೇಂದ್ರ ಪುರಸ್ಕತ ಯೋಜನೆಗಳು: 
1. ಪ್ರಧಾನ ಮಂತಿ ಆವಾಸ್‌ ಯೋಜನೆ (ಗ್ರಾಮಿಣ) 


(ಆ) | ಈ ವಸತಿ ಯೋಜನೆಗಳಲ್ಲಿ ವಿವಿಧ ವಸತಿ ಯೋಜನೆಗಳಡಿ ಮಂಜೂರಾದ ಮನೆಗಳಿಗೆ 
ಹಂತವಾರು ಕಾಮಗಾರಿ | ಇಂದಿರಾ ಮನೆ ಆಪ್‌ ನ ಮುಖಾಂತರ ಜಿ.ಪಿ.ಎಸ್‌ ಮಾಡಲಾದ 
ಪೂರ್ಣಗೊಂಡು 6.P.S | ಮನೆಗಳ ಭೌತಿಕ ಪ್ರಗತಿಗನುಗುಣವಾಗಿ ಅನುದಾನ ಬಿಡುಗಡೆ 
ಅಳವಡಿಸಿದ್ದರೂ, ಮಾಡಲಾಗುತ್ತಿತ್ತು, ಆದರೆ, ಪ್ರಗತಿಯಲ್ಲಿರುವ 'ಮನೆಗಳಲ್ಲಿ ಕೆಲವು 
ಅನುದಾನ ಬಿಡುಗಡೆ | ಅನರ್ಹ ಫಲಾನುಭವಿಗಳ ಆಯ್ಕೆ ಕಂಡು ಬಂದಿರುವುದರಿಂದ 
ವಿಳ೦ಂಬವಾಗುತ್ತಿರುವುದು ಅನುದಾನ ದುರ್ಬಳಕೆಯನ್ನು ತಡೆ ಹಿಡಿಯುವ | ಉದ್ದೇಶದಿಂದ 
ಸರ್ಕಾರದ ಗಮನಕ್ಕೆ | ಸರ್ಕಾರದ ಆದೇಶ ಸಂಖ್ಯೇವಇ 154 ಹೆಚ್‌ಎಎಂ 2019, 
ಬಂದಿದೆಯೇ; | ದಿನಾಂಕ:16.11.2019 ರ ರೀತ್ಯಾ ಪ್ರಗತಿಯಲ್ಲಿರುವ ಮನೆಗಳನ್ನು 


(ಇ) | ಬಂದಿದ್ದಲ್ಲಿ, ಪ್ರಗತಿಗೆ | ಇಂದಿರಾ ಮನೆ ಮೊಬೈಲ್‌ ಆಪ್‌ ಮೂಲಕ ಜಿ.ಪಿ.ಎಸ್‌ ಗೆ ಅಳವಡಿಸಿ, 
ಅನುಗುಣವಾಗಿ ಹಂತವಾರು | ಅರ್ಹಗೊಂಡ ನಂತರ ಸದರಿ ಮನೆಗಳ ಪ್ರಗತಿಯನ್ನು ಮತ್ತೊಮ್ಮೆ 
ತ್ವರಿತವಾಗಿ Geಂ ಆಧಾರಿತ ವಿಜಿಲ್‌ ಆಪ್‌ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ 
ಫಲಾನುಭವಿಗಳಿಗೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವ ಹಣಾಧುಕಾರಿಯವರು 
ಅನುದಾನವನ್ನು ಬಿಡುಗಡೆ | ಹಾಗೂ ನಗರ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಯವರು ಪರಿಶೀಲಿಸಿ, 
ಮಾಡಲು ಸರ್ಕಾರ | ದೃಢೀಕರಿಸಿದ ನಂತರ ಸದರಿ ಫಲಾನುಭವಿಗಳ ಆಧಾರ್‌ 
ಕೈಗೊಂಡ ಕ್ರಮಗಳೇನು? | ಜೋಡಣೆಯಾದ ಬ್ಯಾಂಕ್‌ ಖಾತೆಗೆ ಡಿಬಿಟೆ; ಮುಖಾಂತರ 


(ವಿವರ ಒದಗಿಸುವುದು) ಅನುದಾನ ಬಿಡುಗಡೆ ಮಾಡಲಾಗುತ್ತಿತ್ತು. 


ಪ್ರಸಕ್ತ ಸಾಲಿನಲ್ಲಿ ಭೌತಿಕ ಪ್ರಗತಿಗನುಗುಣವಾಗಿ ಆಗಸ್ಟ್‌ 2021 
ರ ಅಂತ್ಯದವರೆಗೆ ಡಿಬಿ.ಟಿ ಮುಖಾಂತರ ರೂ.409.62|ಕೋಟಿಗಳನ್ನು 
ಬಿಡುಗಡೆ ಮಾಡಲಾಗಿದೆ. 


ಮುಂದುವರೆದಂತೆ ವಿವಿಧ ವಸತಿ ಯೋಜನೆಗಳಡಿ 
ಪ್ರಗತಿಯಲ್ಲಿರುವ ಮನೆಗಳ ಫಲಾನುಭವಿಗಳಿಗೆ. ಅನುದಾನ 
ಬಿಡುಗಡೆ ಮಾಡುವಾಗ ಇಂದಿರಾ ಆಪ್‌ ಮತ್ತು ವಿಜಿಲ್‌ ಆಪ್‌ ಎ೦ಬ 
ಎರಡು ಪರಿಶೀಲನಾ ವಿಧಾನಗಳ ಮೂಲಕ ಅನುಥಾನ ಬಿಡುಗಡೆ | 
ಆಗುತ್ತಿದ್ದು, ಇದರಿಂದ ಆಗುವ ವಿಳಂಬವನ್ನು ತಪ್ಪಿಸಲು 
ಮೇಲ್ಕಂಡ ಇಂದಿರಾ ಆಪ್‌ ಮತ್ತು ವಿಜಿಲ್‌ ಆಪ್‌ ಅಮ್ನ ಒಗ್ಗೂಡಿಸಿ, 


% | ಮು 
oo ಇಂದಿರಾ ವಿಜಿಲ್‌ ಆಪ್‌ ಏಂಬ ನೂತನ ತಂತ್ರಾಂಶವನ್ನು 
A ಅಳವಡಿಸಲಾಗಿದ್ದು, ಫಲಾನುಭವಿಗಳಿಗೆ ಶೀಘ್ರವಾಗಿ ಅನುದಾನ |: 
" 1! ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. 
ಸಂಖ್ಯೆ :ವಇ 292 ಹೆಚ್‌ಛಎಂ 2021 SE 
la SY 
(ಪಿ. ಸೋಮನ) 


"ವಸತಿ ಮತ್ತು ಮೂಲಸೌಲಭ್ಯ 
- ಅಬಿವೃದ್ಧಿ ಸಚಿವರು 


